ಕರ್ನಾಟಿಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸುವ ಸಚಿವರು 


756 

ಶ್ರೀ ಎಂ.ಎ: ಗೋಪಾಲಸ್ವಾಮಿ 

(ಸೈಳೀಯ ಸಂಸ್ಥೆಗಳ ಕ್ಲೇತು) 

05-03-2021 

(ಕೃಷಿ ಇಲಾಖೆಯಿಂದ ವರ್ಗಾವಣೆಗೊಂಡಿದೆ) 
ಮಾನ್ಯ ಕಂದಾಯ ಸಚಿವರು 


ಪ್ರಶ್ನೆ 


ಉತ್ತರ 


(ಅ) 


ಫೆಬ್ರವರಿ-2021ರ ಮಾಹೆಯಲ್ಲಿ 
ಅಕಾಲಿಕವಾಗಿ ಸುರಿದ ಆಲಿಕಲ್ಲು 
ಮಳೆಗೆ ಹಾಸನ ಜಿಲ್ಲೆಯಲ್ಲಿ ಸಾವಿರಾರು 
ಹೆಕ್ಟೇರ್‌ ಪ್ರದೇಶದ ಕೃಷಿ ಬೆಳೆಗಳು 
ನಾಶವಾಗಿ ರೈತರು 
ಸಂಕಷ್ಕದಲ್ಲಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಬಂದಿದಲ್ಲಿ, 
ನಾಶವಾಗಿರುವ ಬೆಳೆಗಳ ಸಮೀಣ್ಲೌ 


(ಆ) 


ಈ ಆಲಿಕಲ್ಲು ಮಳೆಗೆ ಹಾಸನ 
ಜಿಲ್ಲೆಯಲ್ಲಿ 'ಯಾವ ಯಾವ ಕೃಷಿ 
ಬೆಳೆಗಳು ನಾಶವಾಗಿವೆ; ಇವುಗಳ 
ಪ್ರಮಾಣವೆಷ್ಟು: (ತಾಲ್ಲೂಕುವಾರು 
ಮಾಹಿತಿ ನಿೀಿಡುವುದು) 


ಬಂದಿದೆ, 


19ನೇ  ಫೆಬ್ರವರಿ-2021ರ ಮಾಹೆಯಲ್ಲಿ ' ಜಿಲ್ಲೆಯ 
ಅರಕಲಗೂಡು/ಹೊಳೆನರಸೀಪುರ ತಾಲ್ಲೂಕಿನ ಕೆಲವು 
ಬಾಗಗಳಲ್ಲಿ ಆಲಿಕಲ್ಲು ಮಳೆ ಸುರಿದು ಬೆಳೆಗಳು 
ಹಾನಿಯಾಗಿದ್ದು, ಪ್ರಾಥಮಿಕ ವರದಿಯಂತೆ ಬೆಳೆಹಾನಿ ವಿವರ 
ಈ ಕೆಳಕಂಡಂತಿದೆ. 


ತಾಲ್ಲೂಕು 


ಹಾನಿಯಾಗಿರುವ 
ಬೆಳೆಯ 
ವಿಸ್ಲೀರ್ಣ 

(ಹೆಕ್ಟೇರ್‌ಗಳಲ್ಲಿ) ) 

17.00 

91,00 

40.06 

0.80 


ಇಲಾಖೆ 


ಅರಕೆಲಗೂ 
ಡು 


ಕೃಷಿ 
ತೋಟಗಾರಿಕೆ 

ರೇಷ್ಮ 
ತೋಟಗಾರಿಕೆ 


ಹೊಳೆನರ 
ಸೀಪುರ 


ಒಟ್ಟಿ 148.86 120.74 


(ಇ) 


ಈ ಮಳೆಯಿಂದ 
ಹೊಂದಿರುವ ರೈತರಿಗೆ ಪರಿಹಾರ 
ನೀಡಲು ಸರ್ಕಾರವು ಯಾವ 
ಕ್ರಮಕ್ಕೆಗೊಂಡಿದೆ; ಹಾಗಿದ್ದಲ್ಲಿ ಯಾವ 
ಯಾವ ಬೆಳೆಗಳಿಗೆ ಎಷ್ಟು ಪರಿಹಾರ 
ವೀಡಲಾಗಿದೆ? (ವಿವರ ನೀಡುವುದು) 


ಬೆಳ ನಷ್ಟ 


ಜಂ೦ಟಿ ಸಮೀಕ್ಷೆಯ ವರದಿಯ ಅನುಸಾರ ಶೇ.33 ಕಿಂತ ಹೆಚ್ಚಿನ 
ಬೆಳೆ ಹಾನಿಗೆ ತುತ್ತಾದ ಕೃಷಿಕರಿಗೆ ಕೇಂದ್ರ ಸರ್ಕಾರದ 
NDRF/SDRF ಪಾರ್ಗ ಸೂಚಿಗಳ ಪ್ರಕಾರ ಗರಿಷ್ಠ 2 ಹೆಕ್ಟೇರ್‌ಗೆ 
ಸೀಮಿತಗೊಳಿಸಿ ಈ ಕೆಳಕಂಡ ದರದಲ್ಲಿ ಇನ್‌ಪುಟ್‌ 
ಸಬ್ಸಿಡಿಯನ್ನು ನೀಡಲಾಗುತ್ತದೆ. ) 


ಚೆಳೆವಿಧ ಇನ್‌ಪುಟ್‌ ಸಬಿಡಿ ಪ್ರತಿ 
" ಹೆಕ್ಟೇರ್‌ಗೆ) 
ರೂ.6800/- 


ಪೂ.13500/- 


ಮಳೆಯಾಶ್ರಿತ ಬೆಳೆ 
ನೀರಾವರಿ ಬೆಳೆ 
ಬಹುವಾರ್ಷಿಕ ಬೆಳೆ 


ಕಲಇ 94 ಟೆಎನ್‌ಆರ್‌ 2021 


ರೂ.18000/- 
ಪ್‌ 


4 
ಡ್‌್‌ 
ಸಾ 
(ಆರ್‌. ಅಶೋಕ) 
ಕಂದಾಯ ಸಚಿವರು 


